ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಕೊಡಗು ಜಿಲ್ಲೆ, ನಾಪೋಕ್ಸು ನಾಡು ನಾಡು ಯವಳಪಾಡಿಯ ರೀಡೀಮ್ಮ್‌ ಸಾಗಿತೋಟಕ್ಕೆ ಹಾಗೂ ವಾಸದ ಮನೆಗೆ ಹೋಗಲು 
ಅಡ್ಡಿಪಡಿಸುತ್ತಿರುವ ಬಗ್ಗೆ 


ಶ್ರೀಮತಿಎಸ್‌.ವೀಣಾಅಚ್ಚ ಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು):- 


271 (325) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) ಕೊಡಗು ಜಿಲ್ಲೆ, ನಾಪೋಕ್ಲು ನಾಡು ಯವಳಪಾಡಿಯ ರೀಡೀಮ್ಸ್‌ ಸಾಗುತೋಟಕ್ಕೆ ಹಾಗೂ ವಾಸದ ಮನೆಗೆ ಹೋಗುವ 
ರಸ್ತೆಯಲ್ಲಿ ಇತ್ತೀಚೆಗೆ ಗುಂಡಿ ತೋಡಿ, ಅವೈಜ್ಞಾನಿಕ ನಿರ್ಬಂಧ ಹೇರಿರುವುದರಿಂದ ತೋಟದ ಮಾಲೀಕರಿಗೆ 
ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಹಲವಾರು ವರ್ಷಗಳಿಂದ ಇಲ್ಲದ ಈ ರೀತಿಯ ನಿರ್ಬಂಧಗಳನ್ನು ಇತ್ತೀಚೆಗೆ ಹೇರಲು ಕಾರಣಗಳೇನು ; 


(ಇ) ಈ ಬಗ್ಗೆ ವಾಸ್ತವಾಂಶಗಳನ್ನು ಪರಿಶೀಲಿಸಿ ಈ ರೀತಿಯ ಅವೈಜ್ಞಾನಿಕ ನಿರ್ಬಂಧಗಳನ್ನು ಕೈಬಿಡಲಾಗುವುದೇ ? 


